ಕರ್ನಾಟಿಕ ವಿಧಾನ ಪರಿಷತ್ತು 
ಚುಕ್ಕೆ ಗುರುತಿನ ಪ್ರಶ್ನೆ ಸಂಖ್ಯೆ 142 (1061) | 


ಸದಸ್ಯರ ಹೆಸರು 'ಶ್ರೀ ಕೆ.ಟಿ. ಶ್ರೀಕಂಠೇಗೌಡ (ಪದವೀಧರರ ಕ್ಷೇತ್ರ | 
ಉತ್ರ ಕಸಚೇಕಾದ ದಿನಾಂಕ 16-03-2020 
' ಉತ್ತ,  ರಿಸಬೇಕಾದ ಸಚಿವರು ಉಪ ಮುಖ್ಯಮಂತಿಗಳು (ಉನ್ನತ ಶಿಕ್ಷಣ) 
| ಪ್ರಶ್ನೆ | ಉತ್ತ ರ | 
ಅ) | ರಾಜ್ಯ ಸರ್ಕಾರಿ ಪ್ರಥಮ ದರ್ಜಿ ರಾಜ್ಯದ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜುಗಳಲ್ಲಿ 
| ತಾಲೇಜುಗಳಲ್ಲಿ ಕೆಲಸ | ಕಾರ್ಯನಿರ್ವಹಿಸುತ್ತಿರುವ ಅತಿಥಿ ಉಪನ್ಯಾಸಕರ ಸಂಖ್ಯೆ: | 


| ವಿರ್ವಹಿಸುತ್ತಿರುವ ಅತಿಥಿ 14564 


| | ಉಪನ್ಯಾಸಕರ ಸಂಖ್ಯೆ ಎಷ್ಟು; | 
'ಆ ಈ ಅತಿಥಿ ಉಪನ್ಯಾಸಕರಲ್ಲಿ' ಈ ಅತಿಥಿ ಉಪನ್ಯಾಸಕರಲ್ಲಿ. ಯುಜಿಸಿ. ಅರ್ಹತೆಯಾದ 
| |1U.G.C. ಅರ್ಹತೆಯಾದ Nt | ಎನ್‌ಇಟಿ. ಕೆ-ಸೆಟ್‌, ಪಿಹೆಚ್‌.ಡಿ. ಪದವಿಗಳನ್ನು ಪೂರೈಸಿರುವ | 
| Kset, Phd, ಬಂಗ | ಹಾಗೂ ಪೂರೈಸದೇ ಇರುವ ಅತಿಥಿ ಉಪನ್ಯಾಸಕರ ವಿವರ ಈ 


| ಪದವಿಗಳನ್ನು ಪೂರೈಸಿರುವ ' ಕೆಳಕಂಡಂತಿದೆ: 


' ಉಪನ್ಯಾಸಕರುಗಳು ಎಷ್ಟು; | 

' ಪೂರೈಸದೆ ಇರುವ ; | ಯು.ಜಿ.ಸಿ. ಅರ್ಹತೆಯನ್ನು | 

| ಉಪನ್ಯಾಸಕರೆಷ್ಟು; i ಪೂರೈಸಿರುವ ಉಪನ್ಯಾಸಕರ | 

| ಸಂಖ್ಯೆ | ಯು.ಜಿ.ಸಿ. ಅರ್ಹತೆಯನ್ನು ' 
oo] | ' ಪೂರೈಸದೆ ಇರುವ 
| | ಎನ್‌ಇಟಿ/ | ಮ | ಉಪನ್ಯಾಸಕರ ಸಂಖ್ಯೆ 

| ಫೆ-ಸೆಟ್‌ | 
| ] | | 
|] | 431 | 1220 9313 
FEE FE ನಾ i 
(%)1ಈ ಅಧಿ 
| | ಉಪನ್ಯಾಸಕರುಗಳಿಗೆ ಹಲವು' ಬಂದಿದೆ. 
| ತಿಂಗಳುಗಳಿಂದ ವೇತನ | 
| |ಪಾವತಿ ಆಗದೆ ಇರುವುದು | | 
| | ಸರ್ಕಾರದ ಗಮನಕ್ಕೆ | | | 
| | ಬಂದಿದೆಯೇ | 
ಈ) 'ಬಂದಿದಲ್ಲಿ, ಗ್‌ | ET 20ನೇ ಸಾಲಿನಲ್ಲಿ ಲೆಕ್ಕ ಶೀರ್ಷಿಕೆ 2202-03-103-2-01-. 

ವೇತನ ಪಾವತಿಸಲಾಗುವುದು; 051 ರಡಿಯಲ್ಲಿ ಅತಿಥಿ ಉಪನ್ಯಾಸಕರ ಗೌರವಧನ ಪಾವತಿಗಾಗಿ | 
| | ರೂ.1121400 ಲಕ್ಷಗಳ ಅನುದಾನ ಒದಗಿಸಿದ್ದು, ಈ 
' ಅನುದಾನದಲ್ಲಿ ಇಲಾಖಾ ವ್ಯಾಪಿ ಯಡಿಯಲ್ಲಿ ಬರುವ 


| | ಸರ್ಕಾರಿ ಪ್ರಥಮ ದರ್ಜಿ ಕಾಲೇಜುಗಳಲ್ಲಿ ಕರ್ತವ್ಯ 
| ನಿವನಿಸುಷಿದುಣ ಅತಿಗೌಿ ಉಫಾ ಸಫದುಗಲಿಗೆ ನನೆ೧ಬರದ್‌ 
|| 2019 ರ ಮಾಹೆವರೆಗೆ ಗೌರವಧನ ಪಾವತಿಗೆ ಅನುದಾನವನ್ನು | 
| ಬಿಡುಗಡ ಮಾಡಲಾಗಿರುತ್ತದೆ. ಡಿಸೆಂಬರ್‌ 2019 ರಿಂದ, 
| | | ಫೆಬ್ರವರಿ 2020 ರ ಮಾಹೆವರೆಗೆ ಹೆಚ್ಚುವರಿ ಅವಶ್ಯವಿರುವ ' 
'ರೂ.4868.006 ಲಕ್ಷಗಳ ಅನುದಾನವನ್ನು ಮಂಜೂರು | 
ಮಾಡುವಂತೆ ಆರ್ಥಿಕ ಇಲಾಖೆಯನ್ನು ಕೋರಿದ್ದು, ಸ 


ಇಲಾಖೆಯು ಹೆಚ್ಚುವರಿ ಅನುದಾನವನ್ನು ಒದಗಿಸಲು; 
'ಅವಕಾಶವಿರುವುದಿಲ್ಲವೆಂದು ತಿಳಿಸಿರುತ್ತದೆ. ಆದಾಗ್ಯೂ ' 
ಆಯವ್ಯಯ ಕ್ರೋಢೀಕರಿಸಿ / ಹೊಂದಾಣಿಕೆ ಮಾಡಿ 


| ಒದಗಿಸುವ ಬಗ್ಗೆ ಪರಿಶೀಲಿಸಲಾಗುತ್ತಿದೆ. 


ಉ) 


| ಇವರ ಸೇವಾ ಭದ್ರತೆಗೆ ಹಾಗೂ 
ಖಾಯಂಗೊಳಿಸಲು ಸರ್ಕಾರ 
| ಕೈಗೊಂಡ ಕ್ರಮಗಳೇನು; 


| ಕಾಲೇಜು ಶಿಕ್ಷಣ ಇಲಾಖೆಯ ಸರ್ಕಾರಿ ಪ್ರಥಮ ದರ್ಜಿ 
ಕಾಲೇಜುಗಳಲ್ಲಿ ಪ್ರತಿ ಶೈಕ್ಷಣಿಕ ವರ್ಷದಲ್ಲಿ ವಿದ್ಯಾರ್ಥಿಗಳ, 
| ಸಂಖ್ಯೆಗನುಗುಣವಾಗಿ ಉಂಟಾಗುವ ಕಾರ್ಯಭಾರವನ್ನು, 
' ಮೊದಲು ಖಾಯಂ ಅಧ್ಯಾಪಕರಿಗೆ ಹಂಚಿಕೆ ಮಾಡಿ, ನ೦ತರ; 
' ಉಳಿಕೆಯಾಗುವ ಹೆಚ್ಚುವರಿ ಕಾರ್ಯಭಾರವನ್ನು ನಿರ್ವಹಿಸಲು ' 
ಮಾತ್ರ ತಾತ್ಕಾಲಿಕವಾಗಿ ಅತಿಥಿ  ಉಪನ್ಯಾಸಕರುಗಳ 
ಸೇವೆಯನ್ನು ಬಳಸಿಕೊಳ್ಳಲಾಗುತ್ತಿದೆ. ಮುಂದುವರೆದು, | 
ಸಹಾಯಕ ಪ್ರಾಧ್ಯಾಪಕರ ಹುದ್ದೆಗಳನ್ನು ನೇರ | 
ನೇಮಕಾತಿಯಿಂದ ಭರ್ತಿ ಮಾಡಲು ವ್ಯಂದ ಮತ್ತು ನೇಮಕಾತಿ 
' ನಿಯಮಗಳಲ್ಲಿ ಸ್ಪಷ್ಟವಾಗಿ ತಿಳಿಸಲಾಗಿದೆ. ಹಾಗೆಯೇ ಅತಿಥಿ! 
ಉಪನಾಸಕರ' ನೇಮಕಾತಿಯನ್ನು ಸಕ್ರಮಾತಿಗೊಳಿಸಲು 
| ಯಾವುದೇ ನಿಯಮಗಳನ್ನು ಹೊರಡಿಸಿರುವುದಿಲ್ಲ. ! 
| ಆದುದರಿಂದ, ಅತಿಥಿ  ಉಪನ್ಯಾಸಕರುಗಳ ತಾತ್ಕಾಲಿಕ" 
' ಸೇವೆಯನ್ನು ಪರಿಗಣಿಸಿ ಖಾಯಂ ಮಾಡಲು ಇಲಾಖೆಯ. 
'ಪವೃಂದ ಮತ್ತು ನೇಮಕಾತಿ ನಿಯಮಗಳಲ್ಲಿ ಅವಕಾಶ 
| ಇರುವುದಿಲ್ಲ. | 


| 

| ಶೈಕ್ಷಣಿಕ ವರ್ಷ ಪ್ರಾರಂಭದಲ್ಲಿ ಹೆಚ್ಚುವರಿ 
ಕಾರ್ಯಭಾರವನ್ನು ಪರಿಗಣಿಸಿ, ಅತಿಥಿ ಉಪನ್ಯಾಸಕರು ಗಳ, 
ಆಯ್ಕೆ ಪ್ರಕ್ರಿಯೆ ಕೈಗೊಳ್ಳಲಾಗುತ್ತಿದ್ದು, ಪ್ರಸ್ತುತ 2018-19ನೇ | 
ಸಾಲಿನಲ್ಲಿ. ಅತಿಥಿ ಉಪನ್ಯಾಸಕರಾಗಿ ಸೇವೆ ಸಲ್ಲಿಸಿದವರನ್ನು | 
| 2019-20ನೇ ಸಾಲಿನಲ್ಲಿಯೂ ಮುಂದುವರೆಸಲಾಗಿದೆ. 


ಅತಿಥಿ ಉಪನ್ಯಾಸಕರಾಗಿ ಸೇವೆ ಸಲ್ಲಿಸಿದ್ದ ಶ್ರೀ ವೀರಣ್ಣ. 
| ಎಸ್‌. ಸಜ್ನನರ್‌ ಹಾಗೂ ಇತರೆ 15 ಅತಿಥಿ ಉಪನ್ಯಾಸಕರುಗಳು | 
ಕರ್ನಾಟಕ ಆಡಳಿತ ನ್ಯಾಯಮಂಡಳಿಯಲ್ಲಿ ಅರ್ಜಿ! 
| ಸ೦ಖ್ಯೆ:4625-4640/2012ನ್ನು ದಾಖಲಿಸಿ, ತಮ್ಮ ಸೇವೆಯನ್ನು | 
ಸಕ್ರಮಾತಿಗೊಳಿಸುವಂತೆ ಹಾಗೂ ಸರ್ಕಾರಿ ಕಾಲೇಜುಗಳಲ್ಲಿ | 
' ಖಾಲಿ ಇರುವ ಉಪನ್ಯಾಸಕರ ಹುದ್ದೆಯಲ್ಲಿ ತಮ್ಮನ್ನು ನೇಮಕ | 
ಮಾಡುವಂತೆ ಸರ್ಕಾರ ಹಾಗೂ ಇಲಾಖೆಗೆ ನಿರ್ದೇಶನ 
ಕೋರಿದ್ದರು. ಸದರಿ ಅರ್ಜಿಯನ್ನು ಪರಿಶೀಲಿಸಿದ ಮಾನ್ಯ 
ನ್ಯಾಯಮಂಡಳಿಯ ಮಾನ್ಯ ಸರ್ವೋಚ್ಚ ನ್ಯಾಯಾಲಯದ | 
' ಸಂವಿಧಾನ ಪೀಠವು ಉಮಾದೇವಿ ಪ್ರಕರಣದಲ್ಲಿ ತಾತ್ಕಾಲಿಕ ' 
| ನೌಕರರನ್ನು ಅವರ ನೇಮಕಾತಿ ಅವಧಿಗಿಂತ ಹೆಚ್ಚುವರಿಯಾಗಿ | 
' ಮುಂದುವರೆದಿದ್ದರೂ ಸಹ ಸೇವಾ ಸಕ್ರಮಾತಿಗೆ' 
| ' ಅರ್ಹರಾಗಿರುವುದಿಲ್ಲವೆಂದು ಹಾಗೂ ಇಂತಹ, 
WNL ನೇಬುರಲತಿಟಬುನ್ನು ನಿಲ್ರಮಿ ವ | 
' ಗೊಳಿಸಬಾರದೆಂದು ತಿಳಿಸಿರುವ ನಿಲುವನ್ನು ಆಧರಿಸಿ ಸದರಿ. 
| ಅರ್ಜಿಯನ್ನು ದಿನಾ೦ಕ:28-03-2013 ರಂದು ವಜಾಗೊಳಿಸಿದೆ. ! 
| 


ಮುಂದುವರೆದು, ಮಾನ್ಯ ಸರ್ವೋಚ್ಛ ನ್ಯಾಯಾಲಯದ | 
ಸಂವಿಧಾನ ಪೀಠವ್ರ ಉಮಾದೇವಿ ಪ್ರಕರಣದಲ್ಲಿ. 


Ww Q 1 
ನಿಯಮಬಾಹಿರ ನೇಮಕಾತಿಗಳನ್ನು ಸತುಮಾತಿ' 


'ಗೊಳಿಸಬಾರದೆಂಬ ನಿಲುವನ್ನು ಇತ್ತೀಚೆಗೆ State of Jammu & 


ಕರ್ನಾಟಿಕ ಆಡಳಿತ ನ್ಯಾಯಮಂಡಳಿಯು ಮಾನ್ಯ 
ಸರ್ವೋಚ್ಚ ನ್ಯಾಯಾಲಯದ ಸಂವಿಧಾನ ಪೀಠವು 


ಲಿ 


Kashmir & Other Vs District Bar Association, Bandipora | 
| ಪ್ರಕರಣದಲ್ಲಿ ಸಹ ಪುನರುಚ್ತ್ಚರಿಸಿರುತ್ತದೆ. i 


| 
| 
| 


| 


ಉಮಾದೇವಿ ಪ್ರಕರಣದಲ್ಲಿ ನೀಡಿರುವ ತೀರ್ಪನ್ನು ಆಧರಿಸಿ, ' 
ಸೇವಾ ಸಕಮಾತಿ ಕೋರಿ ಅತಿಥಿ ಉಪನ್ಯಾಸಕರುಗಳು ಸಲ್ಲು, ಸಿದ' 
ಅರ್ಜಿಗಳನ್ನು ವಜಾಗೊಳಿಸಿರುವ ಹಿನ್ನೆಲೆಯಲ್ಲಿ ಅತಿಥಿ | 
ಉಪನ್ಯಾಸಕರ ನೇಮಕಾತಿಗಳನ್ನು ಸಕುಮಾತಿಗೊಳಿಸಲು | 
' ಅವಕಾಶವಿರುವುದಿಲ್ಲ. | 


| 


ಇಡಿ 68 ಡಿಸಿಇ 2020 


NW 


(ಡಾ: ಅಶ್ವಥ್‌ ನಾರಾಯಣ ಸಿ.ಎನ್‌) 
ಉಪ ಮುಖ್ಯಮಂತಿಗಳು (ಉನ್ನತ ಶಿಕ್ಷಣ) 


